Kerala Gazette No. 26 dated 29th June 2021 . 


PART I 


Section iii 


सत्यमेव जयते 


ಜ 


OF 


KERALL 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಸಿ ) ಇಲಾಖೆ 


ಅಧಿಸೂಚನೆ 


2018 ಡಿಸೆಂಬರ್ 21 , 


ನಂಬ್ರ 15354 / ಲೆಗ್ , ಸಿ 2 / 2018 / ಕಾನೂನು . 


ತಿರುವನಂತಪುರಂ , 1194 ಧನು 6 / 

1940 ಅಗ್ರಹಾಯಣ 30 . 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ . ವಿಧಾನಸಭೆಯು ಮಂಜೂರು ಮಾಡಿದಂತಹ 
ಮಸೂದೆಗೆ 2018 ಡಿಸೆಂಬರ್ 21 ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ ಲಭಿಸಿತು . 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಬಿ . ಜಿ . ಹರೀಂದ್ರನಾಥ್ , 


ಕಾನೂನು ಕಾರ್ಯದರ್ಶಿ 


G 44 / 2019 / GPC . 


19 


2 


2018 ರ 34 ನೇ ಅಧಿನಿಯಮ 
2018 ರ ಕೇರಳ ಅಂಗಡಿಗಳ ಹಾಗೂ ವಾಣಿಜ್ಯ ಸಂಸ್ಥೆಗಳ ( ತಿದ್ದುಪಡಿ ) ಅಧಿನಿಯಮ 
1960 ರ ಕೇರಳ ಅಂಗಡಿಗಳ ಹಾಗೂ ವಾಣಿಜ್ಯ ಸಂಸ್ಥೆಗಳ ಅಧಿನಿಯಮವನ್ನು ಮತ್ತಷ್ಟೂ 

ತಿದ್ದುಪಡಿ ಮಾಡುವುದಕ್ಕಿರುವ 

ಒಂದು 

ಅಧಿನಿಯಮ 
ಪೀಠಿಕೆ -1960 ರ ಕೇರಳ ಅಂಗಡಿಗಳ ಹಾಗೂ ವಾಣಿಜ್ಯ ಸಂಸ್ಥೆಗಳ ಅಧಿನಿಯಮ 
( 1960 ರ 34 ) ವನ್ನು ಇನ್ನು ಮುಂದಿನ ಉದ್ದೇಶಗಳಿಗಾಗಿ ಮತ್ತಷ್ಟು ತಿದ್ದುಪಡಿ ಮಾಡುವುದು 
ಯುಕ್ತವಾಗಿರುವುದರಿಂದಲೂ , 

ಭಾರತ ಗಣರಾಜ್ಯದ ಅರುವತ್ತೊಂಭತ್ತನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗಿದೆ : 


1 . 


2 . 


ಸಂಕ್ಷಿಪ್ತ ನಾಮ ಮತ್ತು ಪ್ರಾರಂಭ.- ( 1 ) ಈ ಅಧಿನಿಯಮವನ್ನು 2018 ರ ಕೇರಳ 
ಅಂಗಡಿಗಳ ಹಾಗೂ ವಾಣಿಜ್ಯ ಸಂಸ್ಥೆಗಳ ( ತಿದ್ದುಪಡಿ ) ಅಧಿನಿಯಮವೆಂದು ಕರೆಯಬಹುದು . 

( 2 ) ಇದು 2018 ರ ಅಕ್ಟೋಬರ್‌ 4 ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿ 
ಭಾವಿಸತಕ್ಕದ್ದು . 

2 ನೇ ವಿಭಾಗದ ತಿದ್ದುಪಡಿ . - 1960 ರ ಕೇರಳ ಅಂಗಡಿಗಳ ಹಾಗೂ ವಾಣಿಜ್ಯ 
ಸಂಸ್ಥೆಗಳ ಅಧಿನಿಯಮ ( 1960 ರ 34 ) ( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು 
ಉಲ್ಲೇಖಿಸಲ್ಪಡುವುದು ) ದ 2 ನೇ ವಿಭಾಗದ ( 6 ) ನೇ ಖಂಡದ ಜಾಗದಲ್ಲಿ , ಈ ಕೆಳಗಿನ 
ಖಂಡವನ್ನು ಬದಲಿಯಾಗಿ ಸೇರಿಸತಕ್ಕದ್ದು , ಅದೇನೆಂದರೆ : 

“ ( 6 ) “ ನೌಕರ ” ಎಂದರೆ ಯಾವುದೇ ಸಂಸ್ಥೆಯಲ್ಲಿ ಹಾಗೂ ಅದಕ್ಕೆ ಸಂಬಂಧಿಸಿ 
ಪೂರ್ಣವಾಗಿ ಅಥವಾ ಪ್ರಧಾನವಾಗಿ ಕೆಲಸ ಮಾಡಲ್ಪಡುವ ಒಬ್ಬ ವ್ಯಕ್ತಿ ಹಾಗೂ ಈ 
ಅಧಿನಿಯಮದ ಉದ್ದೇಶಕ್ಕಾಗಿ ರಾಜ್ಯ ಸರಕಾರವು ಗಜೆಟ್ ಅಧಿಸೂಚನೆಯ ಮೂಲಕ 
ನೌಕರನೆಂದು ಘೋಷಿಸಬಹುದಾದ ಒಬ್ಬ ಅಪ್ರೆಂಟೈಸ್ ಅಥವಾ ಯಾವುದೇ ವರ್ಗದ ವ್ಯಕ್ತಿಗಳು 
ಒಳಗೊಳ್ಳುವರು ; ” . 

11 ನೇ ವಿಭಾಗದ ಜಾಗದಲ್ಲಿ ಹೊಸ ವಿಭಾಗವನ್ನು ಬದಲಿಯಾಗಿ ಸೇರಿಸುವುದು . 
ಪ್ರಧಾನ ಅಧಿನಿಯಮದ 11 ನೇ ವಿಭಾಗದ ಜಾಗದಲ್ಲಿ , ಈ ಕೆಳಗಿನ ವಿಭಾಗವನ್ನು 
ಬದಲಿಯಾಗಿ ಸೇರಿಸತಕ್ಕದ್ದು , ಅದೇನೆಂದರೆ : 


3 . 


20 


3 


ಈ . 


4 . 


“ 11 . 

ವಾರದ ರಜೆ ನೀಡುವಿಕೆ . ( 1 ) ಒಂದು ಅಂಗಡಿ ಅಥವಾ ಒಂದು 
ವಾಣಿಜ್ಯ ಸಂಸ್ಥೆಯಲ್ಲಿ ಕೆಲಸ ಮಾಡಲ್ಪಡುವ ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರತೀವಾರ ಒಂದು ಪೂರ್ಣ 
ದಿನದ ರಜೆಯನ್ನು ಅನುಮತಿಸತಕ್ಕದ್ದು : 

ಆದರೆ , ಅಧಿಕೃತ ರಜೆಯ ಮೇಲೆ ಕಳೆದ ದಿನಗಳೂ ಒಳಗೊಂಡು ವಾರದಲ್ಲಿ ಒಟ್ಟು 
ಕೆಲಸದ ಅವಧಿಯು ಆರು ದಿನಗಳಿಗಿಂತ ಕಡಿಮೆ ಹೊಂದಿರುವ ಯಾವುದೇ ವ್ಯಕ್ತಿಗೆ 
ಉಪ - ವಿಭಾಗದಲ್ಲಿನ ಯಾವುದೂ ಅನ್ವಯಿಸುವುದಿಲ್ಲ . 

( 2 ) ಈ ವಿಭಾಗದ ಪ್ರಕಾರ ಯಾವುದೇ ದಿನದಂದು ರಜೆಯನ್ನು ಅನುಮತಿಸಿದ 
ಕಾರಣದಿಂದಾಗಿ ಒಂದು ಸಂಸ್ಥೆಯಲ್ಲಿನ ಯಾವುದೇ ನೌಕರನ ವೇತನದಿಂದ ಕಡಿತವನ್ನು 
ಮಾಡತಕ್ಕದ್ದಲ್ಲ ಹಾಗೂ ಅಂತಹ ದಿನದಂದು ಆತ ಸಾಧಾರಣವಾಗಿ ವೇತನವನ್ನು 
ಪಡೆಯುವುದಿಲ್ಲವೆಂಬ ಆಧಾರದಲ್ಲಿ ಅಂತಹ ವ್ಯಕ್ತಿಯನ್ನು ಕೆಲಸಕ್ಕೆ ಬಳಸಿಕೊಂಡಿದ್ದರೆ , ಆತನಿಗೆ 
ಆ ದಿನ ರಜಾದಿನವಲ್ಲದಿದ್ದರೆ ಅಂದು ಆತನು ಪಡೆಯಬಹುದಾಗಿದ್ದಂತಹ ವೇತನವನ್ನು , 
ಆದಾಗ್ಯೂ , ಪಾವತಿಸತಕ್ಕದ್ದು . ” . 

20 ನೇ ವಿಭಾಗದ ತಿದ್ದುಪಡಿ , ಪ್ರಧಾನ ಅಧಿನಿಯಮದ 20 ನೇ ವಿಭಾಗದಲ್ಲಿ , 

( i ) 7 ಪಿ.ಎವರ್ ” ಅ ೦ ಕೆ ಮತ್ತು ಪದಗಳ ಜಾಗದಲ್ಲಿ 
9 ಪಿ.ಎಮ್ ” ಎಂಬ ಅಂಕೆ ಮತ್ತು ಪದಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು ; 

( ii ) ಈ ಕೆಳಗಿನ ಷರತ್ತನ್ನು ಸೇರಿಸತಕ್ಕದ್ದು , ಅದೇನೆಂದರೆ : 

ಆದರೆ , ಒಬ್ಬ ಉದ್ಯೋಗದಾತನು ಮಹಿಳಾ ನೌಕರರನ್ನು ಅಂತಹ ಮಹಿಳಾ 
ನೌಕರರ ಅನುಮತಿಯನ್ನು ಪಡೆದ ಬಳಿಕ , 9 ಪಿ.ಎಮ್ ಹಾಗೂ 6 ಎ.ಎಮ್ನ ನಡುವೆ 
ಕೆಲಸಕ್ಕೆ ನೇಮಿಸಿಕೊಳ್ಳಬಹುದು ಹಾಗೂ ಕನಿಷ್ಠ ಐದು ಮಂದಿಯನ್ನು ಒಳಗೊಳ್ಳುವ 
ಕಡಿಮೆಯೆಂದರೆ ಎರಡು ಮಹಿಳಾ ನೌಕರರನ್ನು ಹೊಂದಿರುವ ಗುಂಪಿನಲ್ಲಲ್ಲದೆ ಮಹಿಳಾ 
ನೌಕರರನ್ನು ಅಂತಹ ವೇಳೆಯಲ್ಲಿ ಕೆಲಸಕ್ಕೆ ನೇಮಿಸಬಾರದೆಂದು ಹಾಗೂ ಅವರ ಘನತೆ , ಗೌರವ 
ಮತ್ತು ಸುರಕ್ಷೆ ಬಗ್ಗೆ ಸಾಕಷ್ಟು ಸಂರಕ್ಷಣೆ ಮತ್ತು ಲೈಂಗಿಕ ದೌರ್ಜನ್ಯದಿಂದ ರಕ್ಷಣೆ ಹಾಗೂ 
ಅಂಗಡಿಯಿಂದ ಅಥವಾ ಸಂಸ್ಥೆಯಿಂದ ಅವರ ವಾಸದ ಮನೆ ಹೊಸ್ತಿಲ ವರೆಗಿನ ಸಂಚಾರ 
ಸೌಕರ್ಯವನ್ನು ಒದಗಿಸಲಾಗಿದೆಯೆಂದು ಖಾತರಿಪಡಿಸತಕ್ಕದ್ದು . ” . 

ಹೊಸ ವಿಭಾಗ 21 ಬಿಯ ಸೇರ್ಪಡೆ . ಪ್ರಧಾನ ಅಧಿನಿಯಮದ 21 ಎ ವಿಭಾಗದ 
ನಂತರ , ಈ ಕೆಳಗಿನ ವಿಭಾಗವನ್ನು ಸೇರಿಸತಕ್ಕದ್ದು , ಅದೇನೆಂದರೆ : 


ಎ ೦ ಬ 


5 . 


21 


4 


" 2129 . 


ಆಸನದ ವ್ಯವಸ್ಥೆಗಳು , ಪ್ರತಿಯೊಂದು ಅಂಗಡಿ ಹಾಗೂ ಸಂಸ್ಥೆಯಲ್ಲಿ , 
ಎಲ್ಲಾ ಕೆಲಸಗಾರರಿಗೆ ಕೆಲಸದ ವೇಳೆಯಲ್ಲಿ ನಿರಂತರವಾಗಿ ಕಾಲಮೇಲೆಯೇ ನಿಂತುಕೊಳ್ಳುವುದನ್ನು 
ತಪ್ಪಿಸುವ ಸಲುವಾಗಿ ಸೂಕ್ತ ಆಸನಗಳ ವ್ಯವಸ್ಥೆಯನ್ನು ಮಾಡತಕ್ಕದ್ದು , ಆ ಮೂಲಕ ಕೆಲಸದ 
ವೇಳೆಯಲ್ಲಿ ಕುಳಿತುಕೊಳ್ಳುವ ಯಾವುದೇ ಅವಕಾಶವು ಲಭಿಸಿದ್ದಲ್ಲಿ ಅದರ ಪ್ರಯೋಜನವನ್ನು 
ಪಡೆಯಬಹುದಾಗಿದೆ . 


6 . 


29 ನೇ ವಿಭಾಗದ ತಿದ್ದುಪಡಿ ಪ್ರಧಾನ ಅಧಿನಿಯಮದ 29 ನೇ ವಿಭಾಗದಲ್ಲಿ , 
( 1 ) ( 1 ಎ ) ಉಪ - ವಿಭಾಗದಲ್ಲಿ , 

( ಎ ) 21 ಎ ” ಎಂಬ ಸಂಖ್ಯೆ ಹಾಗೂ ಪದದ ನಂತರ 21 ಬಿ ” ಎಂಬ 
ಸಂಖ್ಯೆ ಹಾಗೂ ಪದವನ್ನು ಸೇರಿಸತಕ್ಕದ್ದು ; 

( ಬಿ ) ಐದು ಸಾವಿರ ರೂಪಾಯಿಗಳು ” ಎಂಬ ಪದಗಳ ಜಾಗದಲ್ಲಿ ಒಂದು 
ಲಕ್ಷ ರೂಪಾಯಿಗಳು ” ಎಂಬ ಪದಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು ; 

( ) ಹತ್ತು ಸಾವಿರ ರೂಪಾಯಿಗಳು ” ಎಂಬ ಪದಗಳ ಜಾಗದಲ್ಲಿ ಎರಡು 
ಲಕ್ಷ ರೂಪಾಯಿಗಳು ” ಎಂಬ ಪದಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು ; 

( 2 ) ( 1 ಎ ) ವಿಭಾಗದ ನಂತರ , ಈ ಕೆಳಗಿನ ಷರತ್ತನ್ನು ಸೇರಿಸತಕ್ಕದ್ದು , 
ಆದೇನೆಂದರೆ : 


ಟ 


“ ಆದರೆ , ಯಾವುದೇ ಉಪಬಂಧಗಳ ಉಲ್ಲಂಘನೆಗೆ , ಕೆಲಸ ಮಾಡಿದ ಪ್ರತಿ 
ಕೆಲಸಗಾರನಿಗೆ ಹೊರಿಸಲಾಗುವ ದಂಡವು ಎರಡು ಸಾವಿರದ ಐನೂರು ರೂಪಾಯಿಗಳನ್ನು 
ಮೀರತಕ್ಕದ್ದಲ್ಲ . ” . 

( 3 ) ( 2 ) ನೇ ಉಪ - ವಿಭಾಗದ ಜಾಗದಲ್ಲಿ , ಈ ಕೆಳಗಿನ ಉಪ - ವಿಭಾಗವನ್ನು 
ಬದಲಿಯಾಗಿ ಸೇರಿಸತಕ್ಕದ್ದು , ಅದೇನೆಂದರೆ : 

“ ( 2 ) ಯಾರು ವಿಭಾಗ 7 , 19 , 20 , 28 ಹಾಗೂ 30 ರ ಯಾವುದಾದರೂ 
ಉಪಬಂಧಗಳನ್ನು ಉಲ್ಲಂಘಿಸುತ್ತಾರೋ , ಅವರು , ಶಿಕ್ಷಿಸಲ್ಪಟ್ಟಲ್ಲಿ , ಐವತ್ತು ಸಾವಿರ ರೂಪಾಯಿಗಳ 
ವರೆಗಿನ ದಂಡದೊಂದಿಗೆ ಶಿಕ್ಷೆಯನ್ನು ಅನುಭವಿಸತಕ್ಕದ್ದು ; 

“ ಆದರೆ , ಯಾವುದೇ ಉಪಬಂಧಗಳ ಉಲ್ಲಂಘನೆಗೆ , ಕೆಲಸ ಮಾಡಿದ ಪ್ರತಿ 
ಕೆಲಸಗಾರನಿಗೆ ಹೊರಿಸಲಾಗುವ ದಂಡವು ಎರಡು ಸಾವಿರ ರೂಪಾಯಿಗಳನ್ನು ಮೀರತಕ್ಕದ್ದಲ್ಲ . ” . 


22 


5 


ನಿರ್ಲಕ್ಷ್ಯ 


( 4 ) ( 2 ) ನೇ ಉಪ - ವಿಭಾಗದ ನಂತರ , ಈ ಕೆಳಗಿನ ಉಪ - ವಿಭಾಗವನ್ನು 
ಸೇರಿಸತಕ್ಕದ್ದು , ಅದೇನೆಂದರೆ : 

“ ( 20 ) ಈ ಅಧಿನಿಯಮದ ಮೂಲಕ ಅಥವಾ ಅದರಡಿಯಲ್ಲಿ ಮಾಡಿದ 
ನಿಯಮಗಳ ಮೂಲಕ ನೀಡಿದಂತಹ ಎಲ್ಲಾ ಅಥವಾ ಯಾವುದಾದರೂ ಅಧಿಕಾರಗಳನ್ನು 
ಚಲಾಯಿಸುವಂತಹ ಒಬ್ಬ ಇನ್ಸ್ ಪೆಕ್ಟರನ್ನು , ಒಂದು ಅಂಗಡಿ ಅಥವಾ ಸಂಸ್ಥೆಗೆ ಸಂಬಂಧಿಸಿ , 
ಯಾರು ಉದ್ದೇಶಪೂರ್ವಕವಾಗಿ ತಡೆಯುತ್ತಾರೋ ಅಥವಾ ಈ ಅಧಿನಿಯಮದ ಮೂಲಕ 
ಅಥವಾ ಅದರಡಿಯಲ್ಲಿ , ಅಥವಾ ಅದರಡಿಯಲ್ಲಿ ಮಾಡಿದ ನಿಯಮಗಳು ಪ್ರಾಧಿಕೃತಗೊಳಿಸಿದ 
ಯಾವುದೇ ತಪಾಸಣೆ , ಪರಿಶೀಲನೆ , ತನಿಖೆ ಅಥವಾ ವಿಚಾರಣೆ ಮಾಡುವುದಕ್ಕಾಗಿ 
ಇನ್ಸ್ಪೆಕ್ಟರಿಗೆ ನ್ಯಾಯಯುತವಾದ ಯಾವುದೇ ಸೌಕರ್ಯವನ್ನು ಒದಗಿಸಲು ಉದ್ದೇಶಪೂರ್ವಕವಾಗಿ 
ತೋರುತ್ತಾರೋ ಅಂತಹವರು ಒಂದು 

ಒಂದು ಲಕ್ಷ ರೂಪಾಯಿಗಳ ವರೆಗಿನ 
ದಂಡದೊಂದಿಗೆ ಶಿಕ್ಷೆಯನ್ನು ಅನುಭವಿಸತಕ್ಕದ್ದು ; 

( 5 ) ( 4 ) ನೇ ಉಪ - ವಿಭಾಗದ ನಂತರ , ಈ ಕೆಳಗಿನ ಉಪ - ವಿಭಾಗವನ್ನು 
ಸೇರಿಸತಕ್ಕದ್ದು , ಅದೇನೆಂದರೆ : 

“ ( 5 ) 1973 ರ ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ ( 1974 ರ 2 ನೇ ಕೇಂದ್ರ 
ಅಧಿನಿಯಮ ) ಯ 29 ನೇ ವಿಭಾಗದ ( 2 ) ನೇ ಉಪ - ವಿಭಾಗದಲ್ಲಿ ಏನೇ ಒಳಗೊಂಡಿದ್ದರೂ , 
ಒಬ್ಬ ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಗೆ ಈ ಅಧಿನಿಯಮದಡಿಯಲ್ಲಿನ 
ಅಪರಾಧಗಳಿಗೆ ಎರಡು ಲಕ್ಷ ರೂಪಾಯಿಗಳ ವರೆಗಿನ ದಂಡವನ್ನು ಹೊರಿಸುವ ಅಧಿಕಾರವನ್ನು 
ಹೊಂದಿರತಕ್ಕದ್ದು . ” . 

30 ನೇ ವಿಭಾಗದ ತಿದ್ದುಪಡಿ ಪ್ರಧಾನ ಅಧಿನಿಯಮದ 30 ನೇ ವಿಭಾಗಕ್ಕೆ , ಈ 
ಕೆಳಗಿನ ಷರತ್ತನ್ನು ಸೇರಿಸತಕ್ಕದ್ದು , ಅದೇನೆಂದರೆ : 

“ ಆದರೆ , ಗೊತ್ತುಪಡಿಸಬಹುದಾದ ರೀತಿ ಹಾಗೂ ನಮೂನೆಯಲ್ಲಿ ವಿದ್ಯುನ್ಮಾನ 
ದಾಖಲೆ ಪುಸ್ತಕಗಳು ಹಾಗೂ ದಾಖಲೆಗಳನ್ನು ಸಂರಕ್ಷಿಸಬಹುದಾಗಿದೆ : 

ಮತ್ತೂ ಅಲ್ಲದೆ , ತಪಾಸಣೆ ವೇಳೆಯಲ್ಲಿ ಅಂತಹ ದಾಖಲೆಗಳ ಹಾರ್ಡ್ 
ಕೋಪಿಯನ್ನು ಕೋರಿದ್ದಲ್ಲಿ , ಉದ್ಯೋಗದಾತನು ಕ್ರಮಬದ್ಧವಾಗಿ ಸಹಿ ಹಾಕಿ ಇನ್ಸ್ಪೆಕ್ಟರಿಗೆ 
ಸಲ್ಲಿಸತಕ್ಕದ್ದು . ” . 


7 . 


G 44 / 2019 / GPC . 


23 


6 


8 . 


ರದ್ಧತಿ ಮತ್ತು ರಕ್ಷಣೆ ( 1 ) 2018 ರ ಕೇರಳ ಅಂಗಡಿಗಳ ಹಾಗೂ ವಾಣಿಜ್ಯ 
ಸಂಸ್ಥೆಗಳ ( ತಿದ್ದುಪಡಿ ) ಅಧ್ಯಾದೇಶ ( 2018 ರ 50 ) ವನ್ನು ಈ ಮೂಲಕ ರದ್ದುಗೊಳಿಸಲಾಗಿದೆ . 

( 2 ) ಹಾಗೇ ರದ್ದುಗೊಳಿಸಿದ್ದರೂ ಕೂಡ , ಪ್ರಸ್ತುತ ಅಧ್ಯಾದೇಶದ ಪ್ರಕಾರ ತಿದ್ದುಪಡಿ 
ಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿದ ಯಾವುದಾದರೂ ಕಾರ್ಯ ಅಥವಾ 
ಕೈಗೊಂಡ ಯಾವುದಾದರೂ ಕ್ರಮವು ಈ ಅಧಿನಿಯಮದ ಪ್ರಕಾರ ತಿದ್ದುಪಡಿ ಮಾಡಲ್ಪಟ್ಟ 
ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿರುವುದಾಗಿ ಅಥವಾ ಕೈಗೊಂಡಿರುವುದಾಗಿ ಭಾವಿಸತಕ್ಕದ್ದು . 


24 


Digitally signed by Salim 
A 
Date : 2021.08.10 
15:44:27 + 05'30 ' 


